HA 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪುಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸ೦ಖ್ಯೆ: 1124 (1209) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ರಾಜ್ಯದ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ಲಿಯಲ್ಲಿ ಮಹಾನಗರ ಪಾಲಿಕೆಗಿಂತಲೂ ದುಪ್ಪಟ್ಟು 


ತೆರಿಗೆ ವಸೂಲು ಮಾಡಿತ್ತಿರುವ ಕುರಿತು 


(ಅ) ರಾಜ್ಯದ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ಲಿಯಲ್ಲಿ ಮಹಾನಗರ ಪಾಲಿಕೆಗಿ೦ತ 
ದುಷ್ಪಟ್ಟು ತೆರಿಗೆಯನ್ನು ವಸೂಲು ಮಾಡಿತ್ತಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಇದನ್ನು ತಡೆಯಲು ಕೈಗೊಂಡ ಕ್ರಮಗಳೇನು ; (ವಿವರ 
ನೀಡುವುದು) 


(೪) ನಗರಸಭೆ- ಪುರಸಭೆಗಳು ಆಸ್ಲಿ ತೆರಿಗೆಯನ್ನು ತೆಗೆದುಕೊಳ್ಳಲು ಇರುವ 
ಮಾನದಂಡಗಳೇನು ; (ಪೂರ್ಣ ವಿವರ ಒದಗಿಸುವುದು) 


(ಈ) 2019 ರಿಂದ ಇಲ್ಲಿಯವರೆಗೆ ಪುರಸಭೆ-ನಗರಸಭೆಗಳಿಂದ ವಸೂಲಿ ಮಾಡಿದ ತೆರಿಗೆ 
ಮೊತ್ತ ಎಷ್ಟು ? (ಜಿಲ್ಲಾವಾರು ಮಾಹಿತಿ ನೀಡುವುದು) 


